ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 436(521) 
ಸದಸ್ಯರ ಹೆಸರು ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪುರೆ(ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ. 09/03/2020. 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
i ಸಕಾಲ ಸಚಿವರು. 
ತ ಪ್ರಶ್ನೆ ಉತ್ತರ 
ಅ) ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಎಸ್‌.ಎಸ್‌.ಎಲ್‌.ಸಿ ಫಲಿತಾಂಶದ ಶೇಕಡವಾರು 
ಕರ್ನಾಟಿಕ ಪ್ರದೇಶದ ವ್ಯಾಪ್ತಿಯ ಪ್ರಮಾಣದ ಮಾಹಿತಿ ಈ ಕೆಳಕಂಡಂತಿದೆ. 
`ಜಿಲ್ಲೆಗಳಲ್ಲಿ ಎಸ್‌.ಎಸ್‌.ಎಲ್‌.ಸಿ || ಕ್ರ.ಸ ಜಿಲ್ಲೆ ಮೂರು 
ಪರೀಕ್ಷೆಗಳ ಫಲಿತಾಂಶದಲ್ಲಿ ಹೆಸರು 2017 | 2018 | 2019 ವರ್ಷಗಳ 
j ಬಂದಿರುವ ಶೇಕಡವಾರು ಸರಾಸರಿ 
| ಪ್ರಮಾಣವೆಷ್ಟು; I ಬಳ್ಳಾರಿ ATTEN TTT 7852 
7 ಬೀದರ್‌ E23 TOTIA T7535 66.45 | 
7 3ಲಬುರಗಿ 702 04 [753 | N08 i 
4 ಕೊಪ್ಪಳ TESTES T8747 17555 
5 ರಾಯಚೂರು | 6.9 | 6984 | 66.3 | 58.64 
[5 ಯಾದಗಿರಿ TARE TITS T5508 
ತಲಿಬುರಗ 088 16078 | 73.70 | 7016 | 
ವಿಭಾಗ 
ಆ) ರಾಜ್ಯದ ಇತರೆ ಜಿಲ್ಲೆಗೆಳಿಗೆ | ಬಂದಿದೆ. ; 
ಹೋಲಿಸಿದ್ದಲ್ಲಿ ಈ ಭಾಗದಲ್ಲಿ ಈ ಹಿಂದಿನಿಂದಲೂ ಈ ಭಾಗದಲ್ಲಿ ಫಲಿತಾಂಶ 
ಅತ್ಯಂತ ಕಡಿಮೆ ಶೇಕಡವಾರು | ಕಡಿಮೆ ಪ್ರಮಾಣದಲ್ಲಿದ್ದು, ಸದರಿ ಭಾಗದಲ್ಲಿನ ಜನರಲ್ಲಿರುವ 
ಫಲಿತಾಂಶಗಳು ಬರುತ್ತಿರುವುದು | ಸಾಕ್ಷರತೆಯ ಕೊರತೆ, ಮಕ್ಕಳು ವ್ಯಾಸಂಗದ ಮಧ್ಯದಲ್ಲಿಯೇ | 
| ಸರ್ಕಾರದ ಗಮನಕೆ, ಬಂದಿದೆಯೇ; | ಶಾಲೆಯನ್ನು ತೊರೆಯುವುದು(ರrಂp ೦೬) ಹಾಗೂ ಶಿಕ್ಷಕರ | 
ಹಾಗಿದ್ದಲ್ಲಿ, ಇದಕೆ ಕಾರಣಗಳೇನು; | ಕೊರತೆ ಮತ್ತು ಈ ಭಾಗದಲ್ಲಿ ಶಿಕ್ಷಕರು ಕಾರ್ಯ 
| 2 ನಿರ್ವಹಿಸಲು ಆಸ&ಿ ತೋರಿಸದೆ ಇರುವು , ಅತಿಥಿ; 
ಶಿಕ್ಷಕರಲ್ಲಿ ಇರುವ - ಬೋಧನಾನುಭವದ ಕೊರತೆ, 
ಯತುಮಾನಕ್ಕೆ ಅನುಗುಣವಾಗಿ ವಲಸೆ ಹೋಗುವ ಪರಿಪಾಠ 
ಬೆಳೆಸಿಕೊಂಡಿರುವುದರಿಂದ. ಮಕ್ಕಳು ನಿಯಮಿತವಾಗಿ 
ತರಗತಿಗಳಿಗೆ ಹಾಜರಾಗದಿರುವುದು ಕಡಿಮೆ ಫಲಿತಾಂಶ 
| ಬರಲು ಕಾರಣಗಳಾಗಿರುತ್ತವೆ. 
ಇ) | ಮುಂಬರುವ ಪರೀಕ್ಷೆಗಳಲ್ಲಿ ಈ ° ಖಾಲಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು 
ಭಾಗದಲ್ಲಿ ಉತ್ತಮ ಫಲಿತಾಂಶ ನೇಮಕಾತಿ ಮಾಡಿಕೊಳ್ಳವ ಮೂಲಕ ಶಿಕ್ಷಕರ 
| ಬರುವಂತಾಗಲು ಸರ್ಕಾರ ಕೊರತೆಯನ್ನು ಸರಿದೂಗಿಸಲಾಗಿದೆ. 
ಕೈಗೊಳ್ಳಲಿರುವ ಕ್ರಮಗಳೇನು? *° ವಿಷಯ ಶಿಕ್ಷಕರ ವೇದಿಕೆಗಳ ರಚನೆಯನ್ನು ಹಾಗೂ 
"ಮಾಹಿತಿ ನೀಡುವುದು) ಶಿಕ್ಷಕರಿಗೆ ಜಿಲ್ಲಾ ಮಟ್ಟಿದಲ್ಲಿ ಹಾಗೂ ತಾಲ್ಲೂಕು 
ಮಟ್ಟದಲ್ಲಿ ವಿಷಯಾಧಾರಿತ 
ಕಾರ್ಯಾಗಾರಗಳನ್ನು ಏರ್ಪಡಿಸಿ 
ಬೋಧನಾನುಭವನ್ನು ಉತ್ತಮಪಡಿಸಲು ಕಮ 
ಕೈಗೊಂಡಿದೆ. | 
*« ಜಿಲ್ದಾ ಮಟ್ಟದಲ್ಲಿ ಪೋನ್‌- ಇನ್‌ ಕಾರ್ಯಕ್ರಮದ 


ಮೂಲಕ ಶಿಫಕರಿಂದ ಮಗು ಹಾಗೂ ಪಾಲಕರಲ್ಲಿ 
ಜಾಗೃತಿ ಮೂಡಿಸಲಾಗುತ್ತಿದೆ. 


* ಕಡಿಮೆ ' ಅಂಕಗಳನ್ನು ಪಡೆಯಬಹುದಾದ 
ಮಕ್ಕಳನ್ನು ಗುರುತಿಸಿ ಅವರಿಗಾಗಿಯೇ 
ಶಿಬಿರಗಳನ್ನು ನಡೆಸಲಾಗುತ್ತಿದೆ. 

* ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 17 ಸೇನೌವ 
2015, ದಿನಾಂಕ: 27.04.2015ರ ಕ್ರಮ ಸಂಖ್ಯೆ:8(ಅ) 
ರನ್ವಯ ಹೈದ್ರಾಬಾದ-ಕರ್ನಾಟಕ ಪ್ರದೇಶದಲ್ಲಿ 
ನೆಲೆಸಿರುವ ಕಛೇರಿಗಳಿಗೆ ಸ್ಥಳೀಯ ವೃಂದ: ಮತ್ತು 

i ಮಿಕ್ಕುಳಿದ ವ್ಯಂದಗಳಲ್ಲಿನ ವಿವಿಧ ವೃಂದದ 
ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ಮೆಗಳಿಗೆದುರಾಗಿ 
ನೇಮಕಾತಿ ಹೊಂದಿರುವ ಸೌಕರರನ್ನು, ಅವರ 
ನೇಮಕಾತಿ ದಿನಾಂಕದಿಂದ - ಕನಿಷ್ಠ 10 - 
ವರ್ಷಗಳವರೆಗೆ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ 
ಹೊರತುಪಡಿಸಿ ವರ್ಗಾವಣೆ ಮಾಡದಿರಲು ಕ್ರಮ 
ಕೈಗೊಂಡಿದೆ. 


*° ಕಲ್ಯಾಣ ಕರ್ನಾಟಿಕ ಭಾಗದ 06 ಜಿಲ್ಲೆಗಳ ಒಟ್ಟು 
520 ಸರ್ಕಾರಿ ಶಾಲೆಗಳಲ್ಲಿ ಎಸ್‌.ಎಸ್‌.ಎಲ್‌.ಸಿ 
ಪರೀಕ್ಷೆಯ ಸರಾಸರಿ ಶೇ 75% ಕ್ಕಿಂತ ಕಡಿಮೆ 
ಫಲಿತಾಂಶ ಹೊಂದಿರುವ ಸರ್ಕಾರಿ: 
ಪ್ರೌಢಶಾಲೆಗಳಲ್ಲಿ ಫಲಿತಾಂಶ ಸುಧಾರಣೆಗಾಗಿ 
ಗಣಿತ, ವಿಜ್ನಾನ ಮತ್ತು ೪ಂಗಿಷ್‌ ವಿಷಯಗಳಿಗೆ 
ಬೆಳಿಗ್ಗೆ 845 ರಿಂದ 945 ರವರೆಗೆ ಮತ್ತು 
ಸಾಯಂಕಾಲ 4.45 ರಿಂದ 5.45 ರವರೆಗೆ ತೀವ್ರ ನಿಗಾ 
ಕಲಿಕಾ ತರಗತಿಗಳು ನಡೆಸಲಾಗುತ್ತಿದೆ. 


*« ರೆಡ್‌ ರೋನ್‌ ನಲ್ಲಿ ಇರುವಂತಹ ಮಕ್ಕಳನ್ನು 
ಗೀನ್‌ ದೋನ್‌ ಗೆ ತರಲು ಪ್ರಯಷಿಸಲಾಗುತ್ತಿದ 
ಹಾಗೂ ರಾಜ್ಯ ಘಲಿತಾಂಶಕ್ಕಿಂತ' ಹೆಚ್ಚುವರಿ 
ಫಲಿತಾಂಶ ಪಡೆದ ಶಾಲೆಗಳಿಗೆ ಶಾಲೆಯ 
ಚಟುವಟಿಕೆಗಳನ್ನು ಕಲಿಕೆಯ ಉಪಕರಣಗಳನ್ನು 

, ಖರೀದಿಸಲು ಅಥವಾ ಮಕ್ಕಳ ಕಲಿಕೆಯ ಪ್ರೋತ್ಸಾಹ 
ನೀಡುವಲ್ಲಿ ಸಹಕಾರಿಯಾಗಬಹುದಾದ |. 
ಕಂಪ್ಯೂಟರ್‌, ಗಣಿತ ಕಿಟ್‌. ಗಳು, ವಿಜ್ಮಾನ ಕಿಟ್‌ 

- ಗಳಂತಹ ಉಪಕರಣಗಳನ್ನು ಖರೀದಿಸಲು 


ನಿಗಧಿಪಡಿಸಿ ಅನುದಾನ ಒದಗಿಸುವ 
ಕ್ರಮದೊಂದಿಗೆ ಉತ್ತಮ ಫಲಿತಾಂಶ ಬರಲು ಕ್ರಮ 
ಕೈಗೊಂಡಿದೆ. 
ಇಪಿ 70 ಎಸ್‌ಇಎಸ್‌ 2020 
ನೂರ್‌ 


a ಕುಮಾರ್‌) 


“ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


